ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 


' ಉತ್ತರಿಸುವ ಸಚಿವರು 


ಸದಸ್ಯರ ಹೆಸರು 


ಕರ್ನಾಟಕೆ ವಿಧಾನ ಪರಿಷತ್ತು 


311(244) 


ಶ್ರೀ ಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಜಲ ಸಂಪನ್ಮೂಲ ಸಚಿವರು 


ಉತ್ತರಿಸುವ ದಿನಾಂಕ 10-12-2020 
ಕ್ರಸಂ ಪಕ್ನೆ ಉತ್ತರೆ 
ಅ) ರಾಜ್ಯದಲ್ಲಿ ನೀರಿನ ಅತಿಹೆಚ್ಚು ಹೌದು. 

ಬಳಕೆಯಿಂದ ಹಾಗೂ ರಾಸಾಯನಿಕ 

| ಗೊಬ್ಬರದ ಅಸಮತೋಲಸ 


ಉಪಯೋಗದಿಂದ ಭೂಮಿಯು ಸವಳು 
ಜಮೀನಾಗಿ ಪರಿವರ್ತನೆ 


| ಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 


ಉಪಯೋಗಕ್ಕಾಗಿ ಪರಿವರ್ತನೆಗೊಳಿಸಲು 
ಸರ್ಕಾರ ಯಾವ ಯಾವ ಕ್ರಮಗಳನ್ನು 
ಕೈಗೊಂಡಿದೆ ಹಾಗೂ ಇದರ 
ರೂಪುರೇಷಗಳೇನು; (ವಿವರವಾದ 
ಮಾಹಿತಿ ಒದಗಿಸುವುದು) 


| 


1 
| 


ಬಂದಿದೆಯೇ; - ; 
ಈ) ಪಾವ ನನ್ನಯ 3 ರ N-5ನ ಸರನಕ್ತ ಕಂಡ ಧೂಮ ಸರ ಪಾರ 
ಅವಧಿಯಲ್ಲಿ ಎಷ್ಟು ಹೆಕ್ಟೇರ್‌ ಜಮೀನು | ಬೆಳಗಾವಿ ಜಿಲ್ಲೆಯಲ್ಲಿ 35017 ಹೆಕ್ಟೇರ್‌ ಜಮೀನು ಸವಳು 
ಸವಳು ಭೂಮಿಯಾಗಿ | ಭೂಮಿಯಾಗಿರುವುದನ್ನು ಗುರುತಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ 
ಪರಿವರ್ತನೆಗೊಂಡಿದೆ; ° ಅಥಣಿ ತಾಲ್ಲೂಕಿನ ಸುಮಾರು 11606 ಹೆಕ್ಟೇರ್‌ ಹಾಗೂ 
' ಕಾಗವಾಡ ತಾಲ್ಲೂಕಿನ 8146 ಹೆಕ್ಟೇರ್‌ ಪ್ರದೇಶದಲ್ಲಿ ಸವಳು- 

ಜವಳು ಭೂಮಿಯ ಸರ್ಮೇ ಕಾರ್ಯವನ್ನು ಕೈಗೊಳ್ಳಲಾಗಿದೆ. 
{ 
ಫು ಈ ಸವರ ಧಾಮಹಯನ್ನ ಇಷ ಪನ್ಧರಡ ವಾರ ಪರತರ ಪಾ ಪಾರ್ಟ್‌ ವರಗ 


18808.47 ಹೆಕ್ಟೇರ್‌ 
ಕೃಷಿ ಉಪಯೋಗಕ್ಕಾಗಿ ಪರಿವರ್ತನೆಗೊಳಿಸಲಾಗಿದೆ. ಭೂ ಪುಷರ್‌ 

ಸುಧಾರಣೆ ಪ್ರಥಮ" ಹಂತದಲ್ಲಿ ಮುಚ್ಚಿಹೋಗಿರುವ ಸ್ಥಾಭಾವಿಕ 
ನಾಲೆ ಗಳನ್ನು ಮುಂಜಾಗತಾ ಕ್ರಮವಾಗಿ ದುರಸ್ಥಿ 


FN: 
ಸರಾಗ ವಾಗಿ" ನೀರು ಹರಿಯುವಂತೆ ಮಾಡುವುದು, ಬಸಿಗಾಲುವೆ | 


ನಿರ್ಮಿಸಿ ನೀರಿನ ಬಸಿಯುವಿಕೆಯು ಪರಿಣಾಮಕಾರಿಯಾಗುವಂತೆ 
ಮಾಡುವುದು, ನೀರಿನ ಸರಾಗ ಹರಿಯುವಿಕೆಗೆ ತೊಂದರೆ ಇರುವ 
ಭೌಗೋಳಿಕ ಪ್ರದೇಶ ಹಾಗೂ ಮಣ್ಣಿನ ರಚನೆ ಆಧರಿಸಿ 
ಅಂತರ್ಗತ ಬಸಿಗಾಲುವೆಗಳನ್ನು ನಿರ್ಮಿಸುವುದು, ಇವುಗಳು 
| ಸವಳು-ಜವಳು ಭೂಮಿಯನ್ನು ಸುಭಾರಿಸಲು ಇರುವ 
ಕ್ರಮಗಳಾಗಿದ್ದು, ಹೀಗೆ ಬಸಿಗಾಲುವೆ ಹಾಗೂ ಅಂತರ್ಗತ 


ಬಸಿಗಾಲುವೆ ನಿರ್ಮಾಣದ ಮೂಲಕ ಬಾಧಿತ 


ಸುಧಾರಣೆ ಮಾಡಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಪಡಿಸಿ ! 


"ಪ್ರದೇಶವನ್ನು 


ಜಮೀನಿನಲ್ಲಿ ಸವಳು-ಜವಳು ಭೂಮಿಯನ್ನು | 


ಕಡತ ಸಂಖ್ಯೆ:ಜಸಂಇ 73 ಕಾಡಾ 2020 


— , 
pp — 


(ರಮೇಶ್‌ ಎಲ್‌. ಜಾರಕಿಹೊಳಿ) 
ಜಲ ಸಂಪನ್ಮೂಲ ಸಚಿವರು 


